ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ ; 791 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತು 

ಉತ್ತರಿಸುವ ಸಚಿವರು ಉನ್ನತ ಶಿಕ್ಷಣ ಸಚಿವರು 

| ಉತ್ತರಿಸಬೇಕಾದ ದಿನಾಂಕ 1 20.12.2021 

W ಪ್ರೆ ಉತ್ತರ 

(ಅ) | ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ | ಕೋವಿಡ್‌-19 ಸಾಂಕ್ರಾಮಿಕ ರೋಗದ 
ನಿರ್ವಹಿಸುತ್ತಿದ್ದ ಅತಿಥಿ ಉಪನ್ಯಾಸಕರನ್ನು 2021- | ಪ್ರಸರಣೆಯಿಂದ ಉಂಟಾಗಿರುವ ವಿಷಮ 
22ನೇ ಸಾಲಿಗೆ ಮುಂದುವರಿಸಿರುವುದು ಸರ್ಕಾರದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ರಾಜ್ಯದ ಎಲ್ಲಾ 
ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) ವಿಶ್ವವಿದ್ಯಾನಿಲಯಗಳಲ್ಲಿ 2020-21ನೇ ಸಾಲಿನಲ್ಲಿ 


(ಆ) 


— 


ಎಲ್ಲಾ ವಿಶ್ವವಿದ್ಯಾನಿಲಯಗಳ ಅತಿಥಿ ಉಪನ್ಯಾಸಕರು 
ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದಾರೆಯೇ; 
(ಮಾಹಿತಿ ನೀಡುವುದು) 


ಕಾರ್ಯನಿರ್ವಹಿಸಿದ ಅತಿಥಿ ಉಪನ್ಯಾಸಕರುಗಳನ್ನು 
ಒಂದು ದಿನದ ಮಟ್ಟಿಗೆ ಬಿಡುಗಡೆಗೊಳಿಸಿ, 2021- 
22ನೇ ಶೈಕ್ಷಣಿಕ ಸಾಲಿಗೂ ಮುಂದುವರೆಸಲು 
ಸರ್ಕಾರದ ಪತ್ರ ಸಂಖ್ಯೆ: 269 ಯುಎನ್‌ಇ 2020, 
ದಿನಾಂಕ: 22.10.2021ರ ಪತ್ರದಲ್ಲಿ ರಾಜ್ಯದ ಎಲ್ಲಾ 
ವಿಶ್ವವಿದ್ಯಾನಿಲಯಗಳಿಗೆ ನಿರ್ದೇಶನ 
ನೀಡಲಾಗಿರುತ್ತದೆ. 


ಅದರಂತೆ, 
ಹೊರತುಪಡಿಸಿ ಉಳಿದ 
ಅತಿಥಿ ಉಪನ್ಯಾಸಕರು 
ಮಾಡಿಕೊಂಡಿರುತ್ತಾರೆ. 


ಮಂಡ 


್ಯ ವಿಶ್ವವಿದ್ಯಾಲಯವನ್ನು 


ವಿಶ್ವವಿದ್ಯಾನಿಲಯಗಳ 
ಕರ್ತವ್ಯಕ್ಕೆ ವರದಿ 


(ಇ) 


ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿನ 
ಉಪನ್ಯಾಸಕರನ್ನು ಕರ್ತವ್ಯಕ್ಕೆ 


ಮಾಡಿಕೊಂಡಿಲ್ಲದಿರುವುದಕ್ಕೆ ಕಾರಣಗಳೇನು; 


ಅತಿಥಿ 
ವರದಿ 


ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿನ ಅತಿಥಿ 
ಉಪನ್ಯಾಸಕರ ನೇಮಕಾತಿಯಲ್ಲಿ ಹಿಂದಿನ 
ವಿಶೇಷಾಧಿಕಾರಿಗಳು ನಿಯಮಗಳನ್ನು 
ಪಾಲಿಸಿರುವುದಿಲ್ಲವೆಂಬ ಕಾರಣದಿಂದ ಅವರುಗಳನ್ನು 
2021-22ನೇ ಸಾಲಿಗೆ 


ಮುಂದುವರೆಸಿರುವುದಿಲ್ಲ. 


(ಈ) 


(ಉ) 


ke ವಿಶ್ವವಿದ್ಯಾನಿಲಯದ ಅತಿಥಿ ಉಪನ್ಯಾಸಕರಿಗೆ 2 | 2019-20ನೇ ಸಾಲಿನಲ್ಲಿ ನೇಮಕಗೊಂಡಿದ್ದ ಅತಿಥಿ 

ವರ್ಷಗಳಿಂದ ವೇತನ ನೀಡದಿರಲು ಕಾರಣಗಳೇನು; ಉಪನ್ಯಾಸಕರುಗಳಿಗೆ  ಸೆಪ್ಲೆಂಬರ್‌-2019 ರಿಂದ 
ಸೆಪ್ಪೆಂಬರ್‌-2021 ರವರೆಗೆ ವೇತನವನ್ನು 
ಪಾವತಿಸಲಾಗಿರುತ್ತದೆ. 

ಮಂಡ್ಯ ವಿಶ್ವವಿದ್ಯಾನಿಲಯ ``'ಕುಲಸಚವರನ್ನು [ಮಂಡ್ಯ ಪತ್ನನಿದ್ಯಾಹದಕ್ಷ ಇಡ ನರ್‌] 

ನೇಮಕ ಮಾಡುವಾಗ ಯಾವ ಮಾನದಂಡ | ಪ್ರವೇಶಾತಿ ಕಾರ್ಯ ಚಟುವಟಿಕೆ, ಪರೀಕ್ಷಾ 

ಅನುಸರಿಸಲಾಗಿದೆ ಯುಜಿಸಿ ಮಾನದಂಡಗಳನ್ನು ಕಾರ್ಯಗಳ ನಿರ್ವಹಣೆಯನ್ನು ನಿರ್ವಹಿಸಲು 


ಪರಿಗಣಿಸಲಾಗಿದೆಯೇ; (ಮಾಹಿತಿ ನೀಡುವುದು) 


ಅನುವಾಗುವಂತೆ ಹಂಗಾಮಿಯಾಗಿ ಸೇವಾಹಿರಿತನದ | 


ಆಧಾರದ ಮೇಲೆ ಸರ್ಕಾರದಿಂದ ಕರ್ನಾಟಕ ರಾಜ್ಯ r 
ವಿಶ್ವವಿದ್ಯಾಲಯಗಳ ಅಧಿನಿಯಮ, 2000ರ ಸಂಗತ 
ಉಪಬಂಧಗಳನುಸಾರ ನೇಮಕಾತಿ ಮಾಡುವವರೆಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ 
ಕುಲಸಚಿವರು (ಆಡಳಿತ) ಹುದ್ದೆಗೆ 
ನೇಮಿಸಲಾಗಿರುತ್ತದೆ. 


8350 ಯುಎನ್‌ 


(ಡಾ: ಅಶ್ವಥ್‌ ರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


